ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಆರನೇ ವೇತನದ ಶಿಫಾರಸ್ಸುಗಳ ಕುರಿತು 
ಶ್ರೀಮತಿ ಭಾರತಿ ಶೆಟ್ಟಿ(ನಾಮನಿರ್ದೇಶನ ಹೊಂದಿದವರು) - 
436 (591) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 6ನೇ ವೇತನ ಆಯೋಗದಿಂದ ಆಡಳಿತತ್ಮಾಕ ಸುಧಾರಣೆ ವರದಿ ಅಳವಡಿಕೆ ಕುರಿತಂತೆ ರಚಿಸಲಾಗಿರುವ ಸಂಪುಟದ ಉಪ 
ಸಮಿತಿ ಮಾಡಿರುವ ಶಿಫಾರಸ್ಸುಗಳಾವುವು; (ವಿವರ ಒದಗಿಸುವುದು) 


(ಆ) ಇನ್ನು ಶಿಫಾರಸ್ಸುಗಳು ಬರದಿದ್ದಲ್ಲಿ, ಆಡಳಿತ ಸುಧಾರಣಾ ವರದಿಯ ಉದ್ದೇಶವನ್ನು ಸರ್ಕಾರ ಯಾವ ರೀತಿ ಈಡೇರಿಸುತ್ತದೆ; 


(ಇ) ಆರ್ಥಿಕವಾಗಿ ಹೊರೆಯಾಗುತ್ತಿರುವ ಇಲಾಖೆಗಳನ್ನು ಆಡಳಿತಾತ್ಮಕ ಸುಧಾರಣಾ ವರದಿಯಂತೆ ಜಾರಿಗೊಳಿಸಲು ಸರ್ಕಾರಕ್ಕೆ 
ಇರುವ ತೊಡಕುಗಳೇನು; ಈ ಬಗ್ಗೆ ಸರ್ಕಾರದ ಕ್ರಮಗಳೇನು? 


